WPP - 47 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೭ . ಬೆಂಗಳೂರು, ಗುರುವಾರ, ಮೇ ೩ , ೨೦೧೨ ( ವೈಶಾಖ ೧೩ , ಶಕ ವರ್ಷ ೧೯೩೪ ) 


ಸಂಚಿಕೆ ೧೮ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಿಗಳು, 
ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 

ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 113 ಇಎಂಸಿ 2014 , ಬೆಂಗಳೂರು, ದಿನಾಂಕ: 11ನೇ ಏಪ್ರಿಲ್, 2012 . 
ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್‌ಡಿ 31 ಎಸ್‌ಆರ್‌ಪಿ 2007(10 ), ದಿನಾಂಕ: 14 - 8- 2008 ರನ್ವಯ 6 ವರ್ಷಗಳ ಸೇವೆಯನ್ನು 
ಪೂರೈಸಿರುವ ಎ ಗುಂಪಿನ ಅಧಿಕಾರಿಗಳಿಗೆ ಆಯ್ಕೆ ದರ್ಜೆ ವೇತನ ಶ್ರೇಣಿಯನ್ನು ನೀಡಲು ಆದೇಶಿಸಿರುವುದರಿಂದ, ಸರ್ಕಾರದ ಅಧಿಸೂಚನೆ ಸಂಖ್ಯೆ 
: ನಅಇ 02 ಇಎಂಸಿ 2006, ದಿನಾಂಕ: 18-1-2007 ರಲ್ಲಿ ಪ್ರಕಟಿಸಿರುವ ಕೆ. ಎಂ .ಎ .ಎಸ್ ಪೌರಾಯುಕ್ತರು ಶ್ರೇಣಿ-2 ರ ಅಂತಿಮ ಜೇಷ್ಠತಾ ಪಟ್ಟಿಯ 
ಆಧಾರದ ಮೇಲೆ ಶ್ರೀ . ಬಿ.ಸಿ .ಪೂಜಾರಿ , ಕೆ. ಎಂ . ಎ.ಎಸ್ ನಿವೃತ್ತ ಪೌರಾಯುಕ್ತರು ಶ್ರೇಣಿ- 1 ಇವರಿಗೆ ದಿನಾಂಕ: 01 - 08 - 2008 ರಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ರೂ 22125 - 30300ರ ಆಯ್ಕೆ ಶ್ರೇಣಿ ವೇತನ ಮಂಜೂರು ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ವಿ.ರಾಮಪ್ಪ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 564 

ನಗರಾಭಿವೃದ್ಧಿ ಇಲಾಖೆ. 


ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 314 ಟಿಎಂಇ 2011 , ಬೆಂಗಳೂರು, ದಿನಾಂಕ: 11ನೇ ಏಪ್ರಿಲ್ , 2012. 
ಪೌರ ಸೇವಾ ವೃಂದದ ಈ ಕೆಳಕಂಡ ಸಹಾಯಕ ಅಭಿಯಂತರರು / ಕಿರಿಯ ಅಭಿಯಂತರರುಗಳಿಗೆ ಕರ್ನಾಟಕ ಪುರಸಭೆ ( ಅಧಿಕಾರಿ ಮತ್ತು 
ನೌಕರರ ವೃಂದ ಮತ್ತು ನೇಮಕಾತಿ) ನಿಯಮಾವಳಿಗಳು 2010ರ ನಿಯಮದನ್ವಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾಗಿ ಸ್ಥಾನಪನ್ನಾ 
ಆಧಾರದ ಮೇಲೆ ವೇತನ ಶ್ರೇಣಿ ರೂ .14050 - 25050ರಲ್ಲಿ ದಿನಾಂಕ 04 - 05 - 2011ರಿಂದ ಜಾರಿಗೆ ಬರುವಂತೆ ಬಡ್ತಿ ನೀಡಲಾಗಿದೆ. 


ಬಡ್ತಿ ಮೇಲೆ ಈ ಅಧಿಕಾರಿಗಳನ್ನು ಕೆಳಕಾಣಿಸಿರುವ ಪ್ರಕಾರ ಅವರ ಹೆಸರಿನ ಮುಂದೆ ನಮೂದಿಸಿರುವ ಸ್ಥಳಗಳಿಗೆ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 


ಕ್ರ. ಸಂ . | ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ ಮತ್ತು ಹುದ್ದೆ | 

ವರ್ಗಾಯಿಸಿ ನೇಮಿಸಿರುವ ಸ್ಥಳ 
ಶ್ರೀ . ವಿ. ನಟರಾಜ, 

ಚಿಂತಾಮಣಿ ನಗರಸಭೆಯಲ್ಲಿ ಖಾಲಿ ಇರುವ ಸಹಾಯಕ 
ಸಹಾಯಕ ಅಭಿಯಂತರರು, ನಗರಸಭೆ, ಕೋಲಾರ. 

ಕಾರ್ಯಪಾಲಕ ಅಭಿಯಂತರರ ಹುದ್ದೆಗೆ, 
( ೩೬೧) 


೩೬ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩ , ೨೦೧೨ 


ಭಾಗ - ೨ 


ವರ್ಗಾಯಿಸಿ ನೇಮಿಸಿರುವ ಸ್ಥಳ 


ಕ್ರ. ಸಂ . | ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ ಮತ್ತು ಹುದ್ದೆ 

ಶ್ರೀ . ಬಿ . ವೈ ಸುರಕೋಡ, 
ಕಿರಿಯ ಅಭಿಯಂತರರು, ಪುರಸಭೆ ಮೂಡಲಗಿ . 


2 . 


ಜಿಲ್ಲಾ ನಗರಾಭಿವೃದ್ಧಿ ಕೋಶ, ಬಳ್ಳಾರಿ ಜಿಲ್ಲೆ, ಬಳ್ಳಾರಿ - 
ಶ್ರೀ ಟಿ.ಎ . ಮಂಜುನಾಥ, ಸಹಾಯಕ ಕಾರ್ಯಪಾಲಕ 
ಅಭಿಯಂತರರು ಇವರ ವರ್ಗಾವಣೆಯಿಂದ ತೆರವಾದ 
ಹುದ್ದೆಗೆ, 
ಮುಂದಿನ ನೇಮಕಾತಿಗಾಗಿ ನಗರಾಭಿವೃದ್ಧಿ ಇಲಾಖೆಯಲ್ಲಿ 
ವರದಿ ಮಾಡಿಕೊಳ್ಳುವುದು. 


ಶ್ರೀ ಟಿ . ಎ . ಮಂಜುನಾಥ, 
ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಜಿಲ್ಲಾ 
ನಗರಾಭಿವೃದ್ಧಿ ಕೋಶ, ಬಳ್ಳಾರಿ ಜಿಲ್ಲೆ, ಬಳ್ಳಾರಿ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಕೆ. ವಿ.ರಾಮಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ. 


ಪಿ . ಆರ್‌ . 565 


ಸಮಾಜ ಕಲ್ಯಾಣ ಸಚಿವಾಲಯ 

ಹೆಚೋಲೆ 
ಸಂಖ್ಯೆ : ಸಕಇ 3 ಎಸ್‌ಟಿಸಿ 2011 , ಬೆಂಗಳೂರು, ದಿನಾಂಕ: 14ನೇ ಮಾರ್ಚ್, 2012. 
ದಿನಾಂಕ: 09 - 05 -2005ರ ಅಧಿಸೂಚನೆ ಸಂಖ್ಯೆ: ಎಸ್‌ಡಬ್ಲೂಡಿ 47 ಎಸ್‌ಟಿಸಿ 2004ರಲ್ಲಿ ಕ್ರಮಸಂಖ್ಯೆ:(2) ನೇ ಪರಂತುಕದ ನಂತರ 
(3 ) ನೇ ಪರಂತುಕವನ್ನು ಈ ಕೆಳಕಂಡಂತೆ ಸೇರಿಸಿಕೊಂಡು ಓದಿಕೊಳ್ಳತಕ್ಕದ್ದು . 


- "ಮತ್ತೂ ಪರಂತು, ಯಾವುದೇ ಸಾರ್ವಜನಿಕ ಉದ್ಯಮಗಳಲ್ಲಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ , ಡೆಪ್ಯೂಟಿ ಜನರಲ್ ಮ್ಯಾನೇಜರ್, ಮತ್ತು 
ಜನರಲ್ ಮ್ಯಾನೇಜರ್‌ ಇದಕ್ಕೆ ಮೇಲ್ಪಟ್ಟ ಹುದ್ದೆಗಳ ಪ್ರಕರಣಗಳಲ್ಲಿ ಗರಿಷ್ಠ ವಯೋಮಿತಿಯು 59 ವರ್ಷಗಳಾಗಿರತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್ . ಲೋಕನಾಥರಾವ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ - 2 , 
ಪಿ. ಆರ್ . 566 

ಸಮಾಜ ಕಲ್ಯಾಣ ಇಲಾಖೆ. 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಹೆಚ್‌ಡಿ 302 ಎಸ್ ಎಸ್ಟಿ 2011 , ಬೆಂಗಳೂರು, ದಿನಾಂಕ: 13ನೇ ಏಪ್ರಿಲ್, 2012 . 
ದಂಡ ಪ್ರಕ್ರಿಯಾ ಸಂಹಿತೆ ( 1978ರ ತಿದ್ದುಪಡಿ ಅಧಿನಿಯಮ ) ಮೂಲಕ ತಿದ್ದುಪಡಿಯಾದಂತೆ ದಂಡ ಪ್ರಕ್ರಿಯಾ ಸಂಹಿತೆ 1973ರ (1974ರ 
ಕೇಂದ್ರ ಅಧಿನಿಯಮ ಸಂಖ್ಯೆ 2) ಕಲಂ:24ರ ಉಪಕಲಂ (8) ಮತ್ತು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) 
ನಿಯಮಾವಳಿ 1977ರ ನಿಯಮ 30ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕಾನೂನುಬಾಹಿರ ಚಟುವಟಿಕೆಗಳು (ತಡೆಗಟ್ಟುವಿಕೆ) 
ನ್ಯಾಯಮಂಡಳಿ ( Unlawful Activities (Prevention) Tribunal ) ಮುಂದೆ SIMI ಪ್ರಕರಣಗಳಲ್ಲಿ ಸರ್ಕಾರದ ಪರವಾಗಿ ಹಾಜರಾಗಲು ಮತ್ತು 
ಪ್ರಕರಣವನ್ನು ನಡೆಸಲು ಶ್ರೀ ಹೆಚ್.ಎನ್.ನಿಲೋಗಲ್ , ವಕೀಲರು, ಬೆಂಗಳೂರು ಅವರನ್ನು ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ನೇಮಿಸಲಾಗಿದೆ. 


ವಿಶೇಷ ಸರ್ಕಾರಿ ಅಭಿಯೋಜಕರ ಸಂಭಾವನೆ/ ವೆಚ್ಚದ ಬಗ್ಗೆ ಪ್ರತ್ಯೇಕ ಆದೇಶವನ್ನು ಹೊರಡಿಸಲಾಗುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಪ್ರಕಾಶ ವೈ .ಕೆ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ (ಕಾನೂನು ಮತ್ತು ಸುವ್ಯವಸ್ಥೆ) . 


ಪಿ . ಆರ್ . 567 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩ , ೨೦೧೨ 


೩೬೩ 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಒಇ 330 ಪೊಸಿಪ 2011 , ಬೆಂಗಳೂರು, ದಿನಾಂಕ: 12ನೇ ಏಪ್ರಿಲ್ , 2012 . 


ಶ್ರೀ . ಎಂ . ವಿಜಯ ಕುಮಾರ, ಪಿ . ಐ . ( ನಿಸ್ತಂತು ), ರಾಜ್ಯ ಗುಪ್ತವಾರ್ತೆ , ಬೆಂಗಳೂರು ರವರಿಗೆ ವೇತನ ಶ್ರೇಣಿ ರೂ .14050 - 25050 ರ 
ಡಿವೈ . ಎಸ್ . ಪಿ. (ನಿಸ್ತಂತು), ಹುದ್ದೆಗೆ ಮುಂಬಡ್ತಿ ನೀಡಿ ಡಿವೈ . ಎಸ್. ಪಿ. ( ನಿಸ್ತಂತು), ದಕ್ಷಿಣವಲಯ , ಮೈಸೂರು ಇಲ್ಲಿಗೆ ಶ್ರೀ ವಿರೂಪಾಕ್ಷಯ್ಯ ರವರ 
ನಿವೃತ್ತಿಯಿಂದ ತೆರವುಗೊಂಡ ಖಾಲಿ ಹುದ್ದೆಗೆ ಈ ಕೂಡಲೇ ಜಾರಿಗೆ ಬರುವಂತೆ ಮುಂದಿನ ಆದೇಶದವರೆಗೆ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ.ಎನ್. ರವಿಪ್ರಕಾಶ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 568 

ಒಳಾಡಳಿತ ಇಲಾಖೆ ( ಪೋಲೀಸ್ ಸೇವೆಗಳು - ಎ ). 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 37 ಕಗ್ನಸೇ 2012 , ಬೆಂಗಳೂರು, ದಿನಾಂಕ: 13ನೇ ಏಪ್ರಿಲ್ , 2012 . 
ಕರ್ನಾಟಕ ಗೃಹರಕ್ಷಕ ಅಧಿನಿಯಮ 1962ರ ( ತಿದ್ದುಪಡಿ ನಿಯಮಗಳು 2003) ನಿಯಮ 3ಬಿ ರ ಉಪ ಕಲಂ (3) ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ ಕೆ. ಎಂ . ಮಹೇಶ ಬಿನ್ ಲೇಟ್ ಕೆ. ಮಾದೇಗೌಡ ಸರಸ್ವತಿ ನಿಲಯ , ೨ನೇ ಅಡ್ಡರಸ್ತೆ, 
ಚಾಮುಂಡೇಶ್ವರಿ ನಗರ , ಮಂಡ್ಯ ಇವರನ್ನು ಮಂಡ್ಯ ಜಿಲ್ಲೆ ಗೃಹರಕ್ಷಕ ದಳದ ಗೌರವಸಮಾದೇಷ್ಟರನ್ನಾಗಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ 
ಮುಂದಿನ ಆದೇಶದವರೆಗೆ ನೇಮಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ .ರಾಜಮ್ಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಪೊಲೀಸ್ ಸಹಾಯಕ ಸೇವೆಗಳು) . 


ಪಿ. ಆರ್ . 569 


ಒಳಾಡಳಿತ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಒಣ 32 ಕಗ್ಯಸೇ 2012, ಬೆಂಗಳೂರು, ದಿನಾಂಕ: 13ನೇ ಏಪ್ರಿಲ್, 2012 . 
ಶ್ರೀ ಗಣಪತಿ ಭಟ್ ಗೌರವಸಮಾದೇಷ್ಟರು, ಗೃಹರಕ್ಷಕ ದಳ ಉಡುಪಿ ಜಿಲ್ಲೆ, ಇವರ ಅವಧಿಯು ದಿನಾಂಕ: 09 - 03 -2012 ರಂದು 
ಮುಕ್ತಾಯವಾಗಿದ್ದು, ಇವರು ತಮ್ಮ ಕರ್ತವ್ಯವನ್ನು ತೃಪ್ತಿಕರವಾಗಿ ನಿರ್ವಹಿಸುವಲ್ಲಿ ವಿಫಲರಾಗಿರುವ ಹಿನ್ನೆಲೆಯಲ್ಲಿ ಇವರನ್ನು ಕರ್ನಾಟಕ ಗೃಹರಕ್ಷಕ 
ತಿದ್ದುಪಡಿ 2003ರ ನಿಯಮ 3ಸಿ(S)ರನ್ವಯ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಉಡುಪಿ ಜಿಲ್ಲಾ ಗೌರವಸಮಾದೇಷ್ಟರ ಹುದ್ದೆಯ ಕರ್ತವ್ಯದಿಂದ 
ಪದವಿಮುಕ್ತಿಗೊಳಿಸಿದೆ. 

ಉಡುಪಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರನ್ನು ಗೃಹರಕ್ಷಖ ದಳದ ಸಮಾದೇಷ್ಟರ ಹುದ್ದೆಯ ಕರ್ತವ್ಯಗಳನ್ನು ನೋಡಿಕೊಳ್ಳಲು 
ಪ್ರಭಾರದಲ್ಲಿಟ್ಟು ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ . ರಾಜಮ್ಮ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 570 

ಒಳಾಡಳಿತ ಇಲಾಖೆ (ಪೊಲೀಸ್ ಸಹಾಯಕ ಸೇವೆಗಳು). 
ಶಿಕ್ಷಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಇಡಿ 86 ಟಿಪಿಯು 2006, ಬೆಂಗಳೂರು, ದಿನಾಂಕ : 03ನೇ ಏಪ್ರಿಲ್, 2012. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಇಡಿ 86 ಟಿಪಿಯು 2006 ದಿನಾಂಕ: 11 - 08 - 2010 ರಲ್ಲಿ ರಚಿಸಲಾದ Karnataka Educational 
Institutions (Absorption of persons working as part time Lecturers in the aided private Educational Institutions ) ( Special) Rules, 


೩೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೩ , ೨೦೧೨ 


ಭಾಗ - ೨ 


2010 ರಲ್ಲಿ ಅನುದಾನಿತ ಪದವಿ ಕಾಲೇಜುಗಳಲ್ಲಿ 1993 - 94 ಮತ್ತು 1994- 95ನೇ ಸಾಲಿನಿಂದ ಇತ್ತೀಚಿನವರೆಗೆ ಸತತವಾಗಿ ಅರೆಕಾಲಿಕ ಉಪನ್ಯಾಸಕರಾಗಿ 
ಕಾರ್ಯ ನಿರ್ವಹಿಸಿದವರ ಸೇವೆಯನ್ನು ಅನುದಾನಿತ ಬೇರ್ಪಟ್ಟ ಪದವಿ ಪೂರ್ವ ಕಾಲೇಜುಗಳಲ್ಲಿನ ಅನುದಾನಿತ ಉಪನ್ಯಾಸಕರ ಹುದ್ದೆಗಳಲ್ಲಿ ಸೇವಾ 
ಸಕ್ರಮಗೊಳಿಸಲು ಅವಕಾಶ ಕಲ್ಪಿಸಲಾಗಿತ್ತು. ಈ ಸಂಬಂಧದಲ್ಲಿ ಸದರಿ ನಿಯಮಗಳನ್ವಯ ಸರ್ಕಾರದ ಆದೇಶ ಸಂಖ್ಯೆ : ಇಡಿ 86 ಟಿಪಿಯು 2006 
ದಿನಾಂಕ: 13 - 09 - 2010 ರಲ್ಲಿ ಈ ನಿಯಮಗಳನ್ನಯ ಸೇವಾ ಸಕ್ರಮಕ್ಕೆ ಅರ್ಹರಾಗುವವರ ಪಟ್ಟಿಯನ್ನು ತಯಾರಿಸಿ, ಸರ್ಕಾರಕ್ಕೆ ಸಲ್ಲಿಸಲು ಕಾಲೇಜ 
ಶಿಕ್ಷಣ ಇಲಾಖೆಯ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಪರಾಮರ್ಶಕ ಸಮಿತಿಯನ್ನು ರಚಿಸಲಾಗಿತ್ತು. ಅದರಂತೆ ಸದರಿ ಸಮಿತಿಯು ಸಲ್ಲಿಸಿರುವ ವರದಿಯಲ್ಲಿ 
ಶಿಫಾರಸ್ಸು ಮಾಡಿರುವಂತೆ ಈ ಅಧಿಸೂಚನೆಗೆ ಅನುಬಂಧಿಸಲಾಗಿರುವ 24 ಅರೆಕಾಲಿಕ ಉಪನ್ಯಾಸಕರುಗಳನ್ನು ರೂ .11,400 - 21,600 ವೇತನ ಶ್ರೇಣಿಯ 
ಅನುದಾನಿತ ಉಪನ್ಯಾಸಕರ ಹುದ್ದೆಗಳಲ್ಲಿ ಭವಿಷ್ಯಾನ್ವಯವಾಗಿ ಈ ಕೆಳಕಂಡ ಷರತ್ತುಗಳೊಂದಿಗೆ ಸೇವಾ ವಿಲೀನಗೊಳಿಸಲಾಗಿದೆ. 

1. ಸೇವಾ ಸಕ್ರಮಗೊಳಿಸಲಾದ ಹುದ್ದೆಯು ಅನುದಾನಿತ ಹುದ್ದೆಯಾಗಿರತಕ್ಕದ್ದು. 
2. ಸಂಬಂಧಿಸಿದ ಪದವಿ ಪೂರ್ವ ಕಾಲೇಜಿನಲ್ಲಿ ಮಂಜೂರಾದ ಹುದ್ದೆ ಇರತಕ್ಕದ್ದು ಹಾಗೂ ಆ ಹುದ್ದೆಗೆ ನಿಯಮಾನುಸಾರ ನಿಗಧಿತ 

ಕಾರ್ಯಬಾರ ಇರತಕ್ಕದ್ದು . 
3. ಈ ಹುದ್ದೆಯು ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗೆ ಮೀಸಲಿರಿಸಿದ ಹುದ್ದೆಯಾಗಿಲ್ಲವೆಂಬುದನ್ನು ಖಚಿತಪಡಿಸಿಕೊಳ್ಳತಕ್ಕದ್ದು . 
4. ಸೇವಾ ಸಕ್ರಮಗೊಂಡ ಉಪನ್ಯಾಸಕರಿಗೆ ಕರ್ನಾಟಕ ಶಿಕ್ಷಣ ಕಾಯ್ದೆ , 1983 ಮತ್ತು ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ (ಶೈಕ್ಷಣಿಕ , 

ನೋಂದಣಿ, ಆಡಳಿತ ಮತ್ತು ಸಹಾಯಾನುದಾನ ಇತರ) ನಿಯಮಗಳು 2006 ರಲ್ಲಿನ ಸೇವಾ ಷರತ್ತುಗಳು ಮತ್ತು ಸರ್ಕಾರವು 
ಕಾಲಕಾಲಕ್ಕೆ ನಿಗಧಿಪಡಿಸಿರುವ/ನಿಗಧಿಪಡಿಸಬಹುದಾದ ಸೇವಾ ಷರತ್ತುಗಳು ಅನ್ವಯವಾಗುತ್ತವೆ. 


ಸೇವಾ ಸಕ್ರಮಗೊಂಡ ಉಪನ್ಯಾಸಕರು ಸೇವಾ ಸಕ್ರಮಗೊಂಡ ದಿನಾಂಕದಿಂದ ಹುದ್ದೆಯ ಕನಿಷ್ಠ ವೇತನ್ ಶ್ರೇಣಿಯಲ್ಲಿ ಅರ್ಹವಿರುವ 
ವೇತನ ಭತ್ಯೆಗಳನ್ನು ಪಡೆಯಲು ಅರ್ಹರಾಗುತ್ತಾರೆ. ಸೇವಾ ಸಕ್ರಮಗೊಳ್ಳುವ ಪೂರ್ವದಲ್ಲಿ ಸಲ್ಲಿಸಿರುವ ಸೇವೆಯನ್ನು ಯಾವುದೇ 
ಸೇವಾ ಸೌಲಭ್ಯಗಳಿಗೂ ಮತ್ತು ಪಿಂಚಣಿಗೆ ಪರಿಗಣಿಸಲು ಅವಕಾಶವಿರುವುದಿಲ್ಲ. ಈ ಕುರಿತಂತೆ ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ 
(ಶೈಕ್ಷಣಿಕ, ನೋಂದಣಿ, ಆಡಳಿತ ಮತ್ತು ಸಹಾಯಾನುದಾನ ಇತರ) ನಿಯಮಗಳು, 2006ರ ನಿಯಮ 21 ( 2) ರನ್ವಯ ಮತ್ತು 
21(3) ರನ್ವಯ ಸದರಿ ಸಿಬ್ಬಂದಿಗಳು ಅನುದಾನರಹಿತ ಅವಧಿಯಲ್ಲಿ ಸಲ್ಲಿಸಿದ ಸೇವೆಯನ್ನು ಯಾವುದೇ ಸೇವಾ ಸೌಲಭ್ಯಗಳಿಗೆ 
ಪರಿಗಣಿಸಲಾಗುವುದಿಲ್ಲವೆಂಬ ಷರತ್ತಿಗೆ ಬದ್ಧನಾಗಿರುತ್ತೇನೆ ಎಂದು ಈ ಸಿಬ್ಬಂದಿಗಳಿಂದ ಮುಚ್ಚಳಿಕೆ ಪತ್ರವನ್ನು ಬರೆಸಿಕೊಂಡ 

ನಂತರವೇ ವೇತನ ಬಿಡುಗಡೆ ಮಾಡುವ ಬಗ್ಗೆ ಮುಂದಿನ ಕ್ರಮವಹಿಸತಕ್ಕದ್ದು. 
6. ಮೇಲಿನ ಷರತ್ತುಗಳಲ್ಲದೇ , ಕರ್ನಾಟಕ ಶಿಕ್ಷಣ ಕಾಯ್ದೆ , 1983 ಮತ್ತು ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ( ಶೈಕ್ಷಣಿಕ, ನೋಂದಣಿ, 

ಆಡಳಿತ ಮತ್ತು ಸಹಾಯಾನುದಾನ ಇತರ) ನಿಯಮಗಳು 2006ರನ್ವಯ ಈ ಹುದ್ದೆಗೆ ನಿಗಧಿತ ಕಾರ್ಯಭಾರ, ಫಲಿತಾಂಶ ಮತ್ತು 

ಇತರ ಅನ್ವಯಿತ ಷರತ್ತುಗಳನ್ನು ಪೂರೈಸಿರುವ ಬಗ್ಗೆ ಖಚಿತಪಡಿಸಿಕೊಂಡು ವೇತನ ಬಿಡುಗಡೆ ಮಾಡತಕ್ಕದ್ದು. 

ಮೇಲ್ಕಂಡ ಷರತ್ತುಗಳನ್ನು ಪೂರೈಸಿರುವುದನ್ನು ಖಚಿತಪಡಿಸಿಕೊಂಡು Karnataka Educational Institutions ( Absorption of persons 
Working as part time Lecturers in the aided private Educational Institutions) (Special) Rules , 2010 ರನ್ವಯ ಈ ಉಪನ್ಯಾಸಕರುಗಳನ್ನು 
ಸೇವಾ ಸಕ್ರಮಗೊಳಿಸಲು ನಿರಾಕ್ಷೇಪಣಾ ಪತ್ರ ನೀಡಿರುವ ಸಂಸ್ಥೆಗಳ ಪದವಿ ಪೂರ್ವ ಕಾಲೇಜುಗಳ ಹುದ್ದೆಗಳಿಗೆ ಸ್ಥಳನಿಯುಕ್ತಿಗೊಳಿಸಿ, 
ವೇತನಾನುದಾನವನ್ನು ಬಿಡುಗಡೆ ಮಾಡಲು ಆಯುಕ್ತರು , ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು ಮುಂದಿನ ಕ್ರಮವಹಿಸತಕ್ಕದ್ದು. 

ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಇಡಿ 86 ಟಿಪಿಯು 2006 ದಿನಾಂಕ: 03 - 04 - 2012 ರ ಅನುಬಂಧ 
ಕ್ರಮ | ಅಭ್ಯರ್ಥಿಯ ಹೆಸರು ಮತ್ತು ಕಾಲೇಜು 

ಜನ್ಮ ದಿನಾಂಕ ಪ್ರವರ್ಗ 
ಸಂಖ್ಯೆ 

- ಶ್ರೀ /ಶ್ರೀಮತಿ 
ನಾಗಮಣಿ ಕೆ., 

20 - 7 -1967 ಸಾಮಾನ್ಯ 
ಕೊಂಗಾಡಿಯಪ್ಪ ಕಾಲೇಜು, ದೊಡ್ಡಬಳ್ಳಾಪುರ. 
ಜೀವನ್‌ದಾಸ್ ಎ., 

22 - 09 - 1959 

ಸಾಮಾನ್ಯ 
ವಿವೇಕಾನಂದ ಕಾಲೇಜು, ಪುತ್ತೂರು. 
ವಿಜಯಲಕ್ಷ್ಮಿ ಸಿ. ಪಾಟೀಲ್, 

23 - 03 - 1967 ಪ್ರವರ್ಗ - 3ಬಿ 
ಅಕ್ಕಮಹಾದೇವಿ ಮಹಿಳಾ ಕಾಲೇಜು, ಬೀದರ್‌. 
ಚಂದ್ರಕಾಂತ ಪಾಟೀಲ, 

01 - 04 - 1958 ಪ್ರವರ್ಗ -3ಬಿ 
ಅಕ್ಕಮಹಾದೇವಿ ಮಹಿಳಾ ಕಾಲೇಜು, ಬೀದರ್‌. 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩ , ೨೦೧೨ 


೩೬೫ 


ಕ್ರಮ 


ಜನ್ಮ ದಿನಾಂಕ 


ಪ್ರವರ್ಗ 


ಸಂಖ್ಯೆ 


1 - 06 - 1960 


ಪರಿಶಿಷ್ಟ ಪಂಗಡ 


01 - 06 - 1967 


ಪ್ರವರ್ಗ -3ಬಿ 


01 - 06 - 1963 


ಪ್ರವರ್ಗ - 3ಬಿ 


12 - 07- 1969 


ಪ್ರವರ್ಗ - 3ಬಿ 


22 - 09 - 1966 


ಪ್ರವರ್ಗ - 3ಬಿ 


01 - 07 -1967 


ಸಾಮಾನ್ಯ 


09 - 05 -1968 


ಸಾಮಾನ್ಯ 


10 - 05 - 1963 


ಪ್ರವರ್ಗ - 3ಬಿ 


09 - 05 -1961 


ಪ್ರವರ್ಗ -1 


ಅಭ್ಯರ್ಥಿಯ ಹೆಸರು ಮತ್ತು ಕಾಲೇಜು 

ಶ್ರೀ /ಶ್ರೀಮತಿ 
ಬಿ. ಶ್ರೀನಿವಾಸ, 
ಶ್ರೀ ಗವಿಸಿದ್ದೇಶ್ವರ ಕಾಲೇಜು, ಕೊಪ್ಪಳ. 
ಸಿದ್ಧರಾಮಗೌಡ ಪಾಟೀಲ, 
ಶ್ರೀ ಶಂಕರ ಕಾಲೇಜು, ನವಲಗುಂದ. 
ಈರಪ್ಪ ಅಪ್ಪ ಚೌಗಲಿ, 
ಎಸ್ . ಎಸ್ . ಟಿ . ಪಿ ., ಕಾಲೇಜು, ಸಂಕೇಶ್ವರ . 
ಪಾಟೀಲ ಎಂ .ಎಸ್ ., 
ಕೆ.ಎನ್. ವಿ . ವಿ ., ಕಾಲೇಜು, ಕಿತ್ತೂರು. 
ಸರೋಜಶೇಶು ನಾಯ್ಕ , 
ಎಂ . ಎಂ .ಕಲಾ ಮತ್ತು ವಿಜ್ಞಾನ ಕಾಲೇಜು, ಸಿರಸಿ. 
ಮಂಜುನಾಥ ಭಟ್ , 
ಎಂ . ಎಂ .ಕಲಾ ಮತ್ತು ವಿಜ್ಞಾನ ಕಾಲೇಜು, ಸಿರಸಿ. 
ಮಮತಾ ಆರ್. ನಾಯ್ಕ , 
ಎಂ. ಎಂ .ಕಲಾ ಮತ್ತು ವಿಜ್ಞಾನ ಕಾಲೇಜು, ಸಿರಸಿ. 
ಜೇಮ್ಸ್ ಝಡ್ ಅಲೈಡಾ, 
ಶಿವಾಜಿ ಕಲಾ ಮತ್ತು ವಾಣಿಜ್ಯ ಕಾಲೇಜು, ಬಾಡ. 
ಮನೋಹರ್ ಟಿ. ಗೌಡ, 
ಶಿವಾಜಿ ಕಲಾ ಮತ್ತು ವಾಣಿಜ್ಯ ಕಾಲೇಜು, ಬಾಡ. 
ನಾರಾಯಣ ಗಣೇಶ ಹೆಗಡೆ, 
ಡಾ. ಎ. ವಿ. ಬಾಳಿಗಾ ಕಲಾ, ವಿಜ್ಞಾನ ಮತ್ತು ವಾಣಿಜ್ಯ 
ಕಾಲೇಜು, ಕುಮಟಾ. 
ವಿ . ಎಸ್ . ಬೆಕಿನಾಳ, 
ಎಸ್. ಎಂ . ಭಂಡಾರಿ ವ ಎಸ್.ಕೆ. ರಾಠಿ ಕಾಲೇಜು, 
ಗುಳೇದಗುಡ್ಡ. 
ವೇದಾಂತ ಎ ಗಳತಗೆ, 
ಜಿ. ಐ . ಬಾಗೆವಾಡಿ ಕಾಲೇಜು, ನಿಪ್ಪಾಣಿ. 
ಎಸ್.ಸಿ. ರುಕ್ಕಿಣಿ, 
ವಿದ್ಯಾವರ್ಧಕ ಕಾಲೇಜು, ಮೈಸೂರು, 
ಎಂ .ಎಸ್. ಜ್ಞಾನೇಶ್ ಮೂರ್ತಿ, 
ಹೆಚ್.ಕೆ. ವಿ.ಕಾಲೇಜು, ಮೈಸೂರು. 
ಮರಿಗೌಡ ಬಿ . ಕೆ, 
ಪಿ.ಎಸ್. ವಿಜ್ಞಾನ ಕಾಲೇಜು, ಮಂಡ್ಯ . 
ಕೆ.ಎನ್.ವೀಣಾ, 
ಪಿ . ಇ.ಎಸ್ .ವಿಜ್ಞಾನ ಕಾಲೇಜು, ಮಂಡ್ಯ . 
ಪಿ . ಎನ್. ಸುಂದರ್ , 
ಆಚಾರ್ಯ ತುಳಸಿ ರಾ . ವಾ . ಕಾ ., ಶಿವಮೊಗ್ಗ. 
ಶಿವಣ್ಣಗೌಡ ಎ . ಬಿ ., 
ಎಸ್. ಎಂ .ಎಸ್., ಕಾಲೇಜು, ಹೊನ್ನಾಳಿ. 


16 - 03 - 1965 


ಸಾಮಾನ್ಯ 


08 - 6 - 1966 


ಪ್ರವರ್ಗ -3ಬಿ 


04 -03 -1961 


ಸಾಮಾನ್ಯ 


05 - 07 - 1967 


ಪರಿಶಿಷ್ಟ ಜಾತಿ 


09 - 05 -1965 


ಪ್ರವರ್ಗ - 2ಎ 


06 - 01- 1964 


ಪ್ರವರ್ಗ -3ಎ 


30 - 03 - 1966 


ಸಾಮಾನ್ಯ 


10 - 02 - 1964 


ಪ್ರವರ್ಗ - 2ಎ 


18 -12 - 1962 


ಪ್ರವರ್ಗ - 3ಬಿ 


೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩ , ೨೦೧೨ 


ಭಾಗ - ೨ 


ಕ್ರಮ 


ಜನ್ಮ ದಿನಾಂಕ 


ಪ್ರವರ್ಗ 


ಸಂಖ್ಯೆ 


ಅಭ್ಯರ್ಥಿಯ ಹೆಸರು ಮತ್ತು ಕಾಲೇಜು 

ಶ್ರೀ /ಶ್ರೀಮತಿ 
ಮಲ್ಲಿಕಾರ್ಜುನ ಗೌಡ, ಕೆ., 


10 - 09 - 1965 


ಪ್ರವರ್ಗ - 3ಬಿ 


ಹೆಚ್ . ಪಿ . ಎಸ್ ., ಕಾಲೇಜು, ಹರಪನಹಳ್ಳಿ . 


ಬಿ .ಆರ್‌.ವೇದಮೂರ್ತಿ, 
ಬಿ . ಪಿ .ಕಲಾ ಮತ್ತು ವಾಣಿಜ್ಯ ಕಾಲೇಜು, ಹೊಳಲ್ಕೆರೆ. 


27 - 02 -1958 


ಪ್ರವರ್ಗ - 3ಬಿ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಎಸ್ .ಹೆಚ್. ಕುರಿಯವರ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಶಿಕ್ಷಣ ಇಲಾಖೆ ( ಪದವಿ ಪೂರ್ವ ಶಿಕ್ಷಣ ). 


ಪಿ . ಆರ್ . 571 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 211 ಆಸೇವ 2011 , ಬೆಂಗಳೂರು, ದಿನಾಂಕ: 10ನೇ ಏಪ್ರಿಲ್ , 2012 . 
ಅಧಿಸೂಚನೆ ಸಂಖ್ಯೆ :ಸಿಆಸುಇ 211 ಆಸೇವ 2011 ದಿನಾಂಕ 05 -12 - 2011ರಲ್ಲಿ ವಿಶೇಷ ಭೂ ಸ್ವಾಧೀನಾಧಿಕಾರಿ , ಕರ್ನಾಟಕ ಕೈಗಾರಿಕಾ 
ಪ್ರದೇಶಾಭಿವೃದ್ಧಿ ಮಂಡಳಿ, ಬೆಂಗಳೂರು- ಇಲ್ಲಿಗೆ ವರ್ಗಾವಣೆ ಆದೇಶದಲ್ಲಿರುವ ಶ್ರೀ . ಡಿ. ಪಿ. ವೆಂಕಟೇಶ್, ಕೆ. ಎ .ಎಸ್ (ಕಿರಿಯ ಶ್ರೇಣಿ) ಅಧಿಕಾರಿ , ಇವರ 
ವರ್ಗಾವಣೆ ಆದೇಶವನ್ನು ರದ್ದುಪಡಿಸಿ, ಅವರನ್ನು ಹಾಲಿ ಕಾರ್ಯನಿರ್ವಹಿಸುತ್ತಿರುವ, ಹೇಮಾವತಿ ನೀರಾವರಿ ಯೋಜನೆಯ , ವಿಶೇಷ ಭೂ 
ಸ್ವಾಧೀನಾಧಿಕಾರಿ, ನಾಗಮಂಗಲ, ಹುದ್ದೆಯಲ್ಲಿಯೇ ಮುಂದುವರಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ವಡಗಾವೆ ಬಸವರಾಜ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿ . ಆ. ಸು . ಇಲಾಖೆ (ಸೇವೆಗಳು - 2 ). 


ಪಿ . ಆರ್ . 572 


ಆಡಳಿತ ಸುಧಾರಣಾ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 61 ಎಸ್‌ಐಎಸ್ 2012, ಬೆಂಗಳೂರು, ದಿನಾಂಕ: 16ನೇ ಏಪ್ರಿಲ್ , 2012. 
ಶ್ರೀ ಐ.ಆರ್‌. ಪೆರುಮಾಳ್ , ಐ. ಎ .ಎಸ್., ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಯುವಜನ ಸೇವಾ ಇಲಾಖೆ, ಬೆಂಗಳೂರು ಇವರಿಗೆ 
ದಿನಾಂಕ:17 - 04 -2012ರಿಂದ 30 - 04 - 2012ರವರೆಗೆ ಒಟ್ಟು 14 ದಿನಗಳ ಅರ್ಧವೇತನ ರಜೆಯನ್ನು ಉಪಯೋಗಿಸಿಕೊಂಡು ಅವರ ಕುಟುಂಬದ ಈ 
ಕೆಳಕಾಣಿಸಿದ ಸದಸ್ಯರೊಂದಿಗೆ ಪ್ರಸಕ್ತ 2012 -13ರ ಬ್ಲಾಕ್ ಅವಧಿಯಲ್ಲಿ ಬಾಗೌಡೋಗ‌ ( ಪಶ್ಚಿಮ ಬಂಗಾಳ)ಗೆ ಹೋಗಿ- ಬರಲು ರಜಾ ಪ್ರಯಾಣ 
ರಿಯಾಯಿತಿಯನ್ನು ಉಪಯೋಗಿಸಿಕೊಳ್ಳಲು ಅನುಮತಿ ನೀಡಲಾಗಿದೆ. 


ಕ್ರ. ಸಂ . 


ಅಧಿಕಾರಿಯೊಂದಿಗೆ ಸಂಬಂಧ 


ಹೆಸರು ಶ್ರೀ /ಶ್ರೀಮತಿ 
ಐ .ಆರ್‌. ಪೆರುಮಾಳ್ 


1. 


ಸ್ವತಃ 


2 . | ಲಲಿತಾ ಪೆರುಮಾಳ್ 


ಪತ್ನಿ 


ಶ್ರೀ ಐ . ಆರ್‌. ಪೆರುಮಾಳ್ , ಐ . ಎ.ಎಸ್., ರವರ ರಜಾ ಅವಧಿಯಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 
ಇಲಾಖೆ, ಬೆಂಗಳೂರು ಇವರನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಯುವಜನ ಸೇವಾ ಇಲಾಖೆ, ಬೆಂಗಳೂರು ಈ ಹುದ್ದೆಯ ಅಧಿಕ 
ಪ್ರಭಾರದಲ್ಲಿಡಲಾಗಿದೆ. 

ಶ್ರೀ ಐ. ಆರ್ . ಪೆರುಮಾಳ್ , ಐ.ಎ .ಎಸ್ ., ರವರು ರಜೆಯ ಮೇಲೆ ಹೋಗಿರದಿದ್ದರೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಯುವಜನ ಸೇವಾ 
ಇಲಾಖೆ, ಬೆಂಗಳೂರು ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 

ಸದರಿ ಉದ್ದೇಶಕ್ಕಾಗಿ ತಗಲುವ ವಾಸ್ತವಿಕ ಪ್ರಯಾಣ ವೆಚ್ಚದ ಶೇಕಡ ೨೦ರಷ್ಟು ಹಣವನ್ನು ಅಂತಿಮ ಪ್ರಯಾಣಭತ್ಯೆ ಬಿಲ್ಲಿನಲ್ಲಿ ಹೊಂದಾಣಿಕೆ 
ಮಾಡುವ ಷರತ್ತಿಗೆ ಒಳಪಟ್ಟು ಮುಂಗಡ ಪ್ರಯಾಣಭತ್ಯೆಯನ್ನು ಮಂಜೂರು ಮಾಡಲಾಗಿದೆ. 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩ , ೨೦೧೨ 


೩೬೭ 


ಕೇಂದ್ರ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ : O . M .No.14028/4/2009- Est(L), ದಿನಾಂಕ:03 - 06 - 2009 ರನ್ವಯ ಹಾಗೂ ಕೇಂದ್ರ 
ಸರ್ಕಾರದ ದಿನಾಂಕ: 03 - 06 - 2009 ಸಂಖ್ಯೆ : 11019 /24 /2005 - AIS-III ದಿನಾಂಕ: 03 - 11 - 2009ರ ಪತ್ರದಲ್ಲಿ ನೀಡಿರುವ ಸ್ಪಷ್ಟಿಕರಣದನ್ವಯ 
10 ದಿನಗಳ ಗಳಿಕೆ ರಜೆಯ ನಗಧೀಕರಣ ಸೌಲಭ್ಯವನ್ನು ಉಪಯೋಗಿಸಿಕೊಳ್ಳಲು ಸಹ ಅನುಮತಿ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಯು . ಹೆಚ್ . ನಾರಾಯಣಸ್ವಾಮಿ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿ. ಆ. ಸು . ಇಲಾಖೆ (ಸೇವೆಗಳು - 1). 
ಕಂದಾಯ ಸಚಿವಾಲಯ 


ಪಿ . ಆರ್ . 573 


ಸ್ಥಾನಪನ್ನ ಪ್ರಮಾಣ ಪತ್ರ 
ಸಂಖ್ಯೆ : ಆರ್‌ಡಿ 101 ಎಎಸ್‌ಡಿ 2012 , ಬೆಂಗಳೂರು, ದಿನಾಂಕ : 12ನೇ ಏಪ್ರಿಲ್, 2012 . 
ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು -1958ರ ನಿಯಮ 53 (ಎಫ್) ಪ್ರಕಾರ ಶ್ರೀ .ಎಸ್.ಕೆ.ರೇಣುಕಾ , ಮೈಸೂರು ನಗರಾಭಿವೃದ್ದಿ 
ಪ್ರಾಧಿಕಾರ, ಮೈಸೂರು ಈ ಹುದ್ದೆಗೆ ದಿನಾಂಕ: 01 - 02 - 2011ರಿಂದ ಈ ತಹಲ್‌ವರೆಗೆ ನಿಯೋಜನೆಯ ಮೇಲೆ ತೆರಳದಿದ್ದಲ್ಲಿ ಸದರಿ ಅಧಿಕಾರಿಯವರು 
ಮಾತೃ ಇಲಾಖೆಯಾದ ಕಂದಾಯ ಇಲಾಖೆಯಲ್ಲಿ ತಹಶೀಲ್ದಾರ್ ಹುದ್ದೆಯಲ್ಲಿ ಸ್ಥಾನಪನ್ನರಾಗಿ ಮುಂದುವರೆಯುತ್ತಿದ್ದರೆಂದು ದೃಡೀಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ. ವಿ.ರಾಮಲಿಂಗಯ್ಯ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 574 

ಕಂದಾಯ ಇಲಾಖೆ (ಸೇವೆಗಳು - 3). 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 20 ಎಟಿಎಸ್ 2012, ಬೆಂಗಳೂರು, ದಿನಾಂಕ: 13ನೇ ಏಪ್ರಿಲ್ , 2012. 
- ಶ್ರೀ ಎಸ್. ಯೋಗೇಶ್ವರ , ತಹಶೀಲ್ದಾರ್‌, ಸಾಗರ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ ಇವರನ್ನು ಆಡಳಿತ ಹಿತದೃಷ್ಟಿಯಿಂದ ಕರ್ನಾಟಕ ನಾಗರೀಕ 
ಸೇವಾ ನಿಯಮಗಳು -1958ರ ನಿಯಮ 68ರ ಮೇರೆಗೆ ಹಾಲಿ ಹೊಂದಿರುವ ಹುದ್ದೆಯ ಜೊತೆಗೆ ಖಾಲಿ ಇರುವ ತಹಶೀಲ್ದಾರ್‌, ಭದ್ರಾವತಿ ತಾಲ್ಲೂಕು, 
ಶಿವಮೊಗ್ಗ ಜಿಲ್ಲೆ, ಇಲ್ಲಿನ ಹುದ್ದೆಯ ಅಧಿಕ ಪ್ರಭಾರದಲ್ಲಿರಿಸಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿದೆ. ಈ 
ಅಧಿಕಾರಿಯು ನಿಯಮಾನುಸಾರ ಪ್ರಭಾರ ಭತ್ಯೆ ಪಡೆಯಲು ಅರ್ಹರಾಗಿರುತ್ತಾರೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ . ವಿ.ರಾಮಲಿಂಗಯ್ಯ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 575 

ಕಂದಾಯ ಇಲಾಖೆ (ಸೇವೆಗಳು - 3). 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ವಾಕೈ 19 ಎಸ್‌ಜಿಎಫ್ 2012, ಬೆಂಗಳೂರು, ದಿನಾಂಕ : 10ನೇ ಏಪ್ರಿಲ್, 2012. 
ಶ್ರೀಮತಿ ಪ್ರಜ್ಞಾ ಅಮ್ಮೆಂಬಳ, ಮುಖ್ಯ ಆಡಳಿತಾಧಿಕಾರಿ ದಿ ಮೈಸೂರು ಸಕ್ಕರೆ ಕಾರ್ಖಾನೆ ನಿ., ಮಂಡ್ಯ ಇವರು ವಾಣಿಜ್ಯ ಮತ್ತು ಕೈಗಾರಿಕಾ 
ಇಲಾಖೆಯಲ್ಲಿ ಸ್ಥಳನಿಯುಕ್ತಿಗಾಗಿ ದಿನಾಂಕ 24 - 01 - 2012 ರಿಂದ 15 - 02 - 2012 ರವರೆಗೆ ಕಾಯ್ದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿಗಳ ನಿಯಮ 8 (15)(ಎಫ್) ಪ್ರಕಾರ ಕಡ್ಡಾಯ ನಿರೀಕ್ಷಣಾ ಅವಧಿ ಎಂದು ಪರಿಗಣಿಸಿ ಅದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಶಿವಶಂಕರ್ ನಾಯಕ್.ಎಲ್ , 

ಪೀಠಾಧಿಕಾರಿ ( ಸಕ್ಕರೆ ) 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 


ಪಿ . ಆರ್ . 576 


೩೬೮ 


BUOT : 37 ODDAJE, TOUJOO , se a , 9009 


JO1 - 9 


HIGH COURT OF KARNATAKA 

NOTIFICATION 
No. GOB (1) 26 /2012 , Bangalore , Dated 13th April, 2012 


PART-I 
In exercise of the powers conferred by Clauses (a) and (b ) of Sub-Section (3) of Section 28 of the Karnataka Civil Courts 
Act, 1964 (Karnataka Act No . 21/1964 ), the High Court of Karnataka hereby designates the District Judges/Senior Civil Judges 
mentioned in Column No. 2 of the table below , as the Vacation Judges , for the duration of adjournment of District Court mentioned 
in Column No. 3 for the period of Summer Vacation of 2012 , noted in Column No . 4 . 

TABLE 


(Proposal in respect of District Courts in the State) 


Periods 


Sl. No. 


Designation 


District Court 


From 


To 


2 


4 


5 


Bangalore Rural 


23 - 04 - 2012 


25 - 04 - 2012 


-do 


26 -04-2012 


| 29 -04-2012 


- do 


30 -04 - 2012 


06- 05 -2012 


- do 


07 - 05 -2012 


13 - 05 - 2012 


-do - 


14 -05 -2012 


20 -05-2012 


Bagalkot 


23 -04 -2012 


06 -05 - 2012 


-do 


07 -05- 2012 


20 -05 -2012 


Presiding Officer, 
Fast Track Court- V , Bangalore Rural District, 
Bangalore . 
Presiding Officer, 
Fast Track Court - III , Bangalore Rural District, 
Bangalore . 
|| Addl . Senior Civil Judge, 
Bangalore Rural District, Bangalore . 
| Addl. Senior Civil Judge, 
Bangalore Rural District, Bangalore . 
Presiding Officer, 
Fast Track Court-IV , Bangalore Rural District, 
Bangalore . 
Senior Civil Judge and JMFC , 
Hungund 
Prl. Senior Civil Judge and CJM , 
Bagalkot. 
IV Addl. District and Sessions Judge , 
Belgaum . 
III Addl. District and Sessions Judge , 
Belgaum . 
Presiding Officer, 
Fast Track Court-III, Belgaum . 
V Addl. District & Sessions Judge, 
Belgaum . 
| Addl. District & Sessions Judge , 
Bellary . 
| Addl . Senior Civil Judge , 
Bellary 
II Addl. District & Sessions Judge, 
Bellary . 
Presiding Officer, 
Fast Track Court -l, Bidar. 


Belgaum 


23-04- 2012 


24-04 -2012 


25 -04 - 2012 


06 -05 - 2012 


10 . 


07 -05- 2012 


15 -05 -2012 


11. 


16 -05 -2012 


20-05- 2012 


12 . 


Bellary 


23 -04 - 2012 


06 -05 - 2012 


. 


- do 


07 -05- 2012 


10 -05 - 2012 


-do 


11-05-2012 


20-05- 2012 


15 . 


Bidar 


23-04 -2012 


29- 04 - 2012 


287 - 9 


FDT 837 ODZIE , To docod , we 2 , 9009 


225 


Periods 


SI. No 


Designation 


District Court 


From 


To 


16 . 


-do 


30 -04 - 2012 


06 -05 -2012 


17 . 


-do 


07 -05 - 2012 


20 -05 -2012 


Bijapur 


23 -04 - 2012 


06 -05 - 2012 


-do 


07-05 -2012 


20 -05 -2012 


Chamarajanagar 


23-04-2012 


06 -05 -2012 


-do 


07 - 05 -2012 


20 -05 - 2012 


Chickmagalur 


23-04 -2012 


30 -04-2012 


-do 


01-05 - 2012 


06-05 -2012 


24 . 


Chikmagalur 


07 -05 -2012 


15 -05-2012 


25 . 


-do 


16 -05 -2012 


20 -05 -2012 


26 . 


Chickballapur 


23 - 04 - 2012 


06 - 05 -2012 


27. 


Presiding Officer, 
Fast Track Court - II, Bidar. 
The Prl. Senior Civil Judge & CJM , 
Bidar. 
Presiding Officer, 
Fast Track Court -II, Bijapur. 
| Addl. District and Sessions Judge, 
Bijapur. 
Prl . District and Sessions Judge, 
Chamarajanagar. 
Presiding Officer, 
Fast Track Court, Kollegal. 
Addl. District & Sessions Judge , 
Chickmagalur 
Addl. Senior Civil Judge & JMFC , 
Chikmagalur. 
Presiding Officer, 
Fast Track Court , Chikmagalur. 
Senior Civil Judge & CJM , 
Chikmagalur. 
Presiding Officer , 
Fast Track Court , Chickballapur/Chintamani. 
Senior Civil Judge and CJM , 
Chickballapur. 
Addl. District and Sessions Judge , 
Chitradurga . 
Presiding Officer, 
Fast Track Court, Chitradurga . 
II Addl. Senior Civil Judge & JMFC , 
Chitradurga. 
| Addl. District & Sessions Judge , 
Davanagere . 
Prl. District & Sessions Judge, 
Davanagere . 
| Addl. Senior Civil Judge, 
Davanagere . 
Prl. Senior Civil Judge & CJM , 
Davanagere . 
II Addl. District & Sessions Judge 
Davanagere . 
Judge, Family Court, Dharwad . 
Presiding Officer, 
Fast Track Court , Dharwad . 
Senior Civil Judge & CJM , 
Gadag . 


-do 


07 -05 -2012 


20- 05 - 2012 


28 . 


Chitradurga 


23-04-2012 


06 -05 -2012 


29 . 


- do 


07-05-2012 


13- 05-2012 


30 . 


-do 


14 - 05 -2012 


20 -05-2012 


31. 


Davanagere 


23 -04 - 2012 


29-04 - 2012 


-do 


30 -04 -2012 


| 03 - 05 - 2012 


33 . 


- do 


04 -05 -2012 


06 - 05 - 2012 


34 . 


- do 


07 -05 - 2012 


35 . 


-do 


08 - 05 - 2012 


20 -05 - 2012 


36 . 


Dharwad 


23 -04 - 2012 


06 -05 - 2012 
20 -05- 2012 


37 . 


- do 


07 -05 -2012 


38 . 


Gadag 


23 -04 - 2012 


06 -05 - 2012 


220 


FOT : 37 ODPE, now , we a , 9009 


287 - 9 


Periods 


SI. No 


Designation 


District Court 


From 


To 


39 . 


-do 


07 -05 - 2012 


20 -05 -2012 


40 . 


Gulbarga 


23-04 -2012 


06 -05 - 2012 


41. 


- do 


07 -05 - 2012 


1 20 -05 - 2012 


Hassan 


23-04 - 2012 


29-04-2012 


43 . 


Hassan 


30 -04 -2012 


06 - 05 - 2012 


44 . 


- do 


07 -05 -2012 


13-05 - 2012 


45 . 


-do 


14 -05 -2012 


20-05 -2012 


46 . 


Haveri 


23 -04 - 1012 


06 -05- 2012 


47. 


-do 


07 -05 -2012 


20 -05-2012 


48 . 


D .K . Mangalore 


23-04 -2012 


01 -05 -2012 


49 . 


02 -05 -2012 


06 - 05-2012 


0 . 


07 -05 -2012 


09 -05 - 2012 


Presiding Officer, 
Fast Track Court , Gadag. 
Prl . Sr. Civil Judge and CJM , 
Gulbarga . 
IV Addl. District & Sessions Judge, 
Gulbarga . 
Presiding Officer, 
Fast Track Court-I, Hassan . 
Prl. Senior Civil Judge & CJM , 
Hassan 
Presiding Officer, 
Fast Track Court- II, Hassan . 
Addl. Senior Civil Judge & JMFC , 
Hassan . 
Addl. Senior Civil Judge and JMFC , 
Haveri. 
Senior Civil Judge and CJM , 
Haveri. 
| | Addl. District & Sessions Judge , 

D .K .Mangalore . 
II Addl. District & Sessions Judge , 
D .K .Mangalore . 
III Addl. Sr. Civil Judge & JMFC , 
D .K . Mangalore. 
Presiding Officer , 
Fast Track Court-1, D . K . Mangalore . 
Presiding Officer, 
Fast Track Court,Kodagu -Madikeri. 
Senior Civil Judge & CJM , 
Madikeri. 
Prl. Senior Civil Judge & CJM , 
Kolar. 
1 Addl. Senior Civil Judge & CJM , 
Kolar. 
|| Addl. Senior Civil Judge & JMFC , 
Kolar. 
Sr. Civil Judge & CJM , 
Koppal. 
Presiding Officer , 
Fast Track Court- II, Koppal. 
Addl. District & Sessions Judge , 
Mandya. 
Addl. Senior Civil Judge & CJM , 
Mandya . 
Prl. Senior Civil Judge & CJM , 
Mandya . 


51 . 


10 -05 -2012 


20 -05 - 2012 


52. 


Kodagu 
Madikeri 

-do 


23-04 - 2012 
11 - 05 - 2012 


26 -04 - 2012 
20 -05 - 2012 
10 -05 - 2012 


53 . 


27 -04- 2012 


54. 


Kolar 


23 -04 - 2012 


06 -05 -2012 


55 . 


-do 


07 -05 - 2012 


13- 05-2012 


Cdo 


56 . 


14 -05 -2012 


20 -05-2012 


57 . 


Koppal 


23 -05 - 2012 


06 -05 - 2012 


58 . 


-do 


07 -05 -2012 


20-05- 2012 


59. 


Mandya 


23 - 04 - 2012 


01-05 -2012 


60 . 


02- 05 - 2012 


06 -05-2012 


61. 


07 -05 - 2012 


08 - 05 - 2012 


287 - 9 


FDT 837 ODZIE , To docod , we 2 , 9009 


220 


Periods 


SI. No 


Designation 


District Court 


From 


To 


62 


Mandya 


09- 05 - 2012 


20 -05 -2012 


63. 


Mysore 


23 -04 -2012 


06 -05 - 2012 


64 . 


- do 


07-05 -2012 


20 -05- 2012 


65. 


Ramanagara 


23- 04 - 2012 


06 -05 - 2012 


66 . 


-do 


07 -05 - 2012 


20 - 05 - 2012 


67 . 


Raichur 


23-04 -2012 


06 - 05 - 2012 


68 . 


-do 


07-05-2012 


20 -05-2012 


69 . 


Shimoga 


23-04 -2012 


29-04-2012 


70 . 


-do 


30 -04 - 2012 


06 -05 - 2012 


71. 


-do 


07 -05 -2012 


08 -05 -2012 


72 . 


- do 


09-05 - 2012 


15 -05 - 2012 


Presiding Officer , 
Fast Track Court -III, Mandya . 
II Addl. District and Sessions Judge , 
Mysore . 
| Addl. District & Sessions Judge , 
Mysore . 
District and Sessions Judge , 
Ramanagara . 
Presiding Officer, 
Fast Track Court, Ramanagara 
Prl. Senior Civil Judge and CJM , 
Raichur. 
Presiding Officer, 
Fast Track Court, Raichur 
| Addl. Senior Civil Judge & CJM , 
Shiomaga . 
Prl. Senior Civil Judge & CJM , 
Shimoga . 
Presiding Officer, 
Fast Track Court , Bhadravathi. 
Judge , 
Family Court , Shimoga . 
Presiding Officer , 
Fast Track Court -l, Shimoga . 
II Addl. District and Sessions Judge , 
Tumkur. 
Presiding Officer , 
Fast Track Court-II, Tumkur. 
III Addl. District & Sessions Judge, 
Tumkur. 
Presiding Officer, 
Fast Track Court-l, Tumkur. 
Prl. Senior Civil Judge and CJM , 
Udupi. 
Presiding Officer, 
Fast Track Court, Udupi. 
District & Sessions Judge, 
Karwar. 
Addl. Senior Civil Judge , 
Karwar. 
Civil Judge and JMFC , 
Yadgir. 
Senior Civil Judge & CJM , 
Yadgir . 


73 . 


- do 


16 -05 - 2012 


20- 05 - 2012 


74 . 


Tumkur 


23- 04 - 2012 


30- 04 -2012 


75 . 


01-05- 2012 


06 -05- 2012 


76 . 


07 -05 - 2012 


17 -05-2012 


77 . 


18 -05 - 2012 


20 -05 -2012 


78 . 


Udupi 


23-04 -2012 


06 -05 -2012 


79 . 


- do 


07- 05- 2012 


20 -05-2012 


80 . 


U .K . Karwar 


23 -04 -2012 


06 -05 - 2012 


81. 


- do 


07-05 -2012 


20 -05 -2012 


82 . 


Yadgir 


23 -04- 2012 


06 -05 -2012 


83 


- do 


07 -05 - 2012 


20 -05 - 2012 


229 


FOT : 37 ODPE, now , we a , 9009 


XJ80 - 9 


PART-II 
In exercise of the powers conferred under sub - Section (3 ) of Section 28 of the Karnataka Civil Courts Act, 1964, the 
Vacation Judges are directed to dispose of urgent civil matters in which injunction , stay of proceedings and attachment orders etc ., 
are sought for during the Summer Vacation of 2012 . 

PART -III 
In exercise of the powers conferred under sub -Section (5 ) of Section 28 of the Karnataka Civil Courts Act, 1964 , 
the Vacation Judges are directed to exercise the same administrative control over the staff of the Civil Courts that are being 
exercised by the Prl. District and Sessions Judges, during the period of Summer Vacation of 2012 , in the absence of Prl. District and 
Sessions Judges . 

PART-IV 
Wherever the Senior Civil Judges mentioned in column No. 2 are designated as Vacation Civil Judges, the District Judges 
shall issue a Notification as required under Sub - Section (3 ) of Section 10 of the Criminal Procedure Code making provisions for the 
disposal of any urgent application appointing such officers . 


By Order of the High Court 

P . Krishna Bhat, 
Registrar General 


P . R . 577 


HIGH COURT OF KARNATAKA 

NOTIFICATION 
No. GOB (1) 26 /2012 , Bangalore, Dated 13th April , 2012 . 


In exercise of the powers conferred by sub-Section (3 ) of Section 11 of the Bangalore City Civil Court Act, 1979 the High 
Court of Karnataka hereby designates the following Judges of the Bangalore City Civil Court, mentioned in Column No . 2 of the 
table below , as the Vacation City Civil Judges, for hearing of all the matters which are required to be immediately and promptly dealt 
with during Summer Vacation of 2012 for the periods mentioned in Column No. 4 of the table below . 


TABLE 
(Proposal in respect of City Civil Court, Bangalore) 


Periods 


Designation 


City Civil Court 


From 


| 


Το 


Bangalore 


23 -04 -2012 


29 -04 -2012 


- do 


30 -04 -2012 


06 -05 - 2012 


XXX Addl. City Civil and Sessions Judge , 
Bangalore 
XLVI Addl. City Civil and Sessions Judge , 
Bangalore 
XLIV Addl . City Civil and Sessions Judge , 
Bangalore 
XI Addl. City Civil and Sessions Judge , 
Bangalore 


07 -05 - 2012 


16 -05-2012 


17 -05 -2012 


20 -05 -2012 


PART-II 


In exercise of the powers conferred under sub -Section (3) (a ) of Section 11 of the Bangalore City Civil Court Act, 1979, 
the Vacation City Civil Judges are directed to dispose of urgent civilmatters in which injunction , stay of proceedings and attachment 
orders etc ., are sought for during the Summer Vacation of 2012 . 


PART- III 


In exercise of the powers conferred under sub -Section (3)(C) of Section 11 ofthe Bangalore City Civil Court Act, 1979,the 
Vacation City Civil Judges are directed to exercise the same administrative control over the staff of the City Civl Court , Bangalore , 


287 - 9 


FDF837 ODZIE , To cod , we 2 , 9009 


222 


that are being exercised by the the Principal City Civil and Sessions Judge, Bangalore , during the period of Summer Vacation of 
2012 ,in the absence of Prl. City Civil and Sessions Judge, Bangalore. 


By Order of the High Court 

P . Krishna Bhat, 
Registrar General 


P . R . 578 


HIGH COURT OF KARNATAKA 

NOTIFICATION 
No. GOB (1) 26 /2012 , Bangalore , Dated 13th April , 2012 . 


PART-I 
In exercise of the powers conferred by Clause (a ) of sub -Section (3 ) of Section 21 of the Karnataka Small Causes Courts 
Act , 1964, the High Court of Karnataka hereby designates the Civil Judges mentioned in Column No . 2 of the table below as the 
vacation Judges for the duration of adjournment of Small Causes Courts mentioned in Column No. 3 for the periods of Summer 
Vacation of 2012 notied in Column No. 4 . 

TABLE 
(Proposals in respect of SmallCauses Courts , Bangalore and Mysore ) 


Periods 


Designation 


Small Causes 

Court 


No 


From 


To 


Bangalore 


23-04 - 2012 


06 -05 -2012 


-do 


07 -05 - 2012 


20 -05- 2012 


XIX Addl. Judge, Court of Small Causes , 
Bangalore 
XXIII Addl. Judge , Court of Small Causes , 
Bangalore 
| Addl. Sr. Civil Judge & CJM , 
Mysore . 
Judge, 
Court of Small Causes , Mysore . 


Mysore 


23- 04- 2012 


06 -05- 2012 


4 


- do 


07-05- 2012 


20 -05- 2012 


PART- 11 


In exercise of the powers conferred under Clause (b ) of Sub -Section (3 ) of Section 21 of the Karnataka Small Causes 
Courts Act, 1964 Vacation Judges of Court of Small Causes are hereby directed to dispose of urgent civil matters in which injuction , 
stay of Proceedings and attachment orders etc ., are sought for, during the Summer Vacation of 2012 . 


PART -III 
In exercise of the powers conferred by Sub - Section (5 ) of Section 21 of the Karnataka Small Causes Courts Act, 1964 the 
Vacation Judges are directed to have the Administrative control over the Staff of Court of Small Causes concerned , during Summer 
Vacation of 2112 , in the absence of unithead in the headquarters . 

By Order of the High Court 

P . Krishna Bhat, 
P . R . 579 

Registrar General 


HIGH COURT OF KARNATAKA 

NOTIFICATION 
No . GOB (1) 26 /2012, Bangalore, Dated 13th April, 2012 . 


In exercise of the powers conferred by Clause (a ) of Sub -Rule (3 ) of Rule 6 of the Family Courts (Procedure ) Rules , 1987, 
the High Court of Karnataka hereby designates the Officers mentioned in column (2) as Vacation Judges of the Family Courts 


228 


PROTE37 Oddus , Toomad , we a , 9009 


200 - 9 


mentioned in column No. (3 ) for hearing of all matters which are required to be immediately and promptly dealth with during the 
Summer Vacation of 2012 for the periods noted against them in Column No . 4 . 


TABLE 
(Proposal in respect of Family Courts in the State) 


Periods 


Designation 


Family Court 


From 


To 


Bangalore 


23-04 -2012 


26 - 04 - 2012 


II Addl. Prl. Judge, Family Court , 
Bangalore 
III Addl. Prl. Judge, Family Court , 
Bangalore 


-do 


27 -04 -2012 


30-04-2012 


V Addl. Prl. Judge, Family Court, 


-do 


01-05 -2012 


06 -05- 2012 


Bangalore 


1 Addl. Prl. Judge, Family Court, 


-do 


do 


07-05- 2012 


15 -05- 2012 


Bangalore 


14 -05 -2012 


15 -05 -2012 


Prl. Judge , 
Family Court , Bangalore 
IV Addl. Prl. Judge, Family Court , 
Banglore 


- do 


16 -05 -2012 


20- 05- 2012 


Belgaum 


23-04 - 2012 


06 -05 -2012 


- do 


07 -05- 2012 


20-05- 2012 


Judge, 
Family Court, Belgaum 
Presiding Officer, 
Fast Track Court - III , Belgaum 
Presiding Officer, 
Fast Track Court - II, Bijapur 
| Addl. District and Sessions Judge , 


Bijapur 


23-04 -2012 


06 -05- 2012 


-do 


07 -05 -2012 


20-05 -2012 


Bijapur 


Davanagere 


23 -04 -2012 


29-04-2012 


Judge , 
Family Court, Davanagere 


12 


30 -04 -2012 


03-05-2012 


Prl. District & Sessions Judge , 
Davanagere 


04 -05- 2012 


06 -05 - 2012 


07 -05 - 2012 


08 -05 - 2012 


20 -05 -2012 


| Addl. Sr. Civil Judge, 
Davanagere 
Prl. Senior Civil Judge & CJM , 
Davanagere 
II Addl. District & Sessions Judge, 
Davanagere 
Judge , 
Family Court, D .K .Mangalore 
II Addl. District & Sessions Judge , 
D . K . Mangalore 


16 


D .K . Mangalore 


23 -04 -2012 


29- 04 -2012 


17 


30 -04 - 2012 


06 - 05 -2012 


07 - 05 - 2012 


09-05 -2012 


III Addl. Sr. Civil Judge & JMFC , 
D . K . Mangalore 
Presiding Officer, 
Fast Track Court, D .K . Mangalore 


10 -05 -2012 


20 -05- 2012 


287 - 9 


FDT 837 ODZIE , To cod , we 2 , 9009 


2233 


Periods 


Designation 


Family Court 


TO 


From 
23-04 -2012 


Dharwad 


06 -05 -2012 


-do 


07 -05 - 2012 


20 -05 -2012 


Gulbarga 


23-04 -2012 
16 -05 - 2012 
02-05-2012 


01-05 -2012 
20 -05 -2012 
15 -05 -2012 


-do 


Mysore 


23 -04 -2012 


06 -05 -2012 


Mysore 


07 -05 - 2012 


08 - 05 - 2012 


Judge , 
Family Court, Dharwad 
Presiding Officer , 
Fast Track Court -III, Dharwad 
Judge, 
Family Court, Gulbarga 
Presiding Officer, 
Labour Court, Gulbarga 
VI Addl. District & 
Sessions Judge ,Mysore 
III Addl. District & 
Sessions Judge , Mysore 
Judge, 
Family Court , Mysore 
Prl. Senior Civil Judge and CJM , 
Raichur 
Presiding Officer, 
Fast Track Court, Raichur 
Presiding Officer, 
Fast Track Court- II, Shimoga 
Presiding Officer, 
Fast Track Court , Shimoga 
Judge , 
Family Court, Shimoga 


26 


-do 


09 -05 - 2012 


/ 20 -05 - 2012 


Raichur 


23-04 -2012 


06 -05 -2012 


-do 


07 -05 - 2012 


| 20 -05 - 2012 


Shimoga 


23-04 -2012 


06 -05 -2012 


30 


-do 


07 -05 -2012 


08 -05 -2012 


-do 


09-05 -2012 


20 -05 - 2012 


P . R . 580 


By Order of the High Court 

P. Krishna Bhat, 

Registrar General 
HIGH COURT OF KARNATAKA 

NOTIFICATION 
No. GOB (1) 26 /2012 , Bangalore , Dated 13th April , 2012 . 


PART-1 
In exercise of the powers vested under sub -section (2 ) of Section 12 of the Code of Criminal Procedure, 1973 (Central Act 
No. 2/1974), the High Court of Karnataka hereby appoints the Senior Civil Judges mentioned in Column No. 2 as Addl. Chief 
Judicial Magistrates for the Districts mentioned in Column No . 3 for the periods mentioned in Column No. 4, during Summer 
Vacation 2012 . 

TABLE 
(Proposal for appointment of Addl. CJM ) 


SI. 


Periods 


Designation 


District Court 


From 


То 


Bangalore Rural 


30-04- 2012 


06 -05-2012 


| Addl. Senior Civil Judge, Bangalore Rural District, 
Bangalore 
1 Addl. Senior Civil Judge , Bangalore Rural Disrict, Bangalore 


2. 


-do 


07 -05 -2012 


13 -05 -2012 


22 


FOT : 37 ODPE, nowo, we a , 9009 


XJDO - 9 


Periods 


Designation 


District Court 


To 


From 
23-04- 2012 


Bagalkot 


06 -05-2012 


Bellary 


07 -05 -2012 


10 -05-2012 


Chikmagalur 


01 -05 - 2012 


06 -05 -2012 


Chikmagalur 


14- 05 - 2012 


20 -05 -2012 


Davanagere 


04-05- 2012 


06 -05-2012 


Hassan 


14 -05 - 2012 


20-05-2012 


Senior Civil Judge & JMFC , 
Hungund 
| Addl. Senior Civil Judge , 
Bellary 
Addl. Senior Civil Judge & JMFC , 
Chikmagular 
II Addl. Senior Civil Judge & JMFC , 
Chitraduraga 
I Addl. Senior Civil Judge, 
Davanagere 
Addl. Senior Civil Judge & JMFC , 
Hassan 
Addl. Senior Civil Judge & JMFC , 
Haveri 
III Addl. Sr . Civil Judge & JMFC , 
D .K . Mangalore 
II Addl. Senior Civil Judge & JMFC , 
Kolar 
Addl. Senior Civil Judge, 
Karwar 
Civil Judge and JMFC , 
Yadgir 


Haveri 


23-04 - 2012 


06 -05 - 2012 


D .K . Mangalore 


07 -05 - 2012 


09 -05 -2012 


Kolar 


14 -05 - 2012 


20 -05 -2012 


-do 


07-05- 2012 


20 -05 -2012 


Yadgir 


23 -04 - 2011 


06 - 05 - 2012 


PART- 11 
In exercise of the powers conferred under Section 9 (5 ) of the Code of Criminal Procedure , 1973, the Senior Civil 
Judges mentioned in Column No. 2 of the above table are hereby directed to dispose of any urgent application which is , ormay be, 
made or pending before the District Judge of the District Courts mentioned in Column No. 3 of the above table , during 
Summer Vacation of 2012 .. 


By Order ofthe High Court 

P . Krishna Bhat, 
Registrar General 


P . R . 581 


HIGH COURT OF KARNATAKA 

NOTIFICATION 
No. GOB (1) 28 /2001, Bangalore , Dated 13th April, 2012 . 
In pursuance to Rule 118 -A (1) of K .C .S . Rs. sanction is hereby accorded for payment of cash equivalent of leave salary 
for Earned Leave at the credit of Sri A.K . Mulla , District Judge, subject to maximum of 240 days, on the date of his attaining 
the age of superannuation i.e ., on 31 -03 = 2012 . It is certified that no Departmental Enquiry was pending against the said Officer, 
as on that date . 

By Order of the High Court 

P . Krishna Bhat , 

Registrar General 
P . R . 582 


